ಡಾ| ಕೆ. ಎನ್‌. ಚಿಟ್ಲಿಸ್‌ 


ಸವಣೂರ ನವಾಬರು 


ಸವಣೂರ ನವಾಬರ ಮೂಲಸ್ಥಾನವು ಅಫಗಾಣಿ 
`ಸ್ವಾನವು. ಈ ಮನೆತನದ ಮೂಲಪುರುಷನು ಅಬ್ದುಲ 
ಕರೀಮ ಖಾನನು. ಇವನಿಂದ ಹಿಂದಿನ ೧೫ನೆಯ 
ತಲೆಯವನಾದ ಮಲಿಕ ಅವತಾರಖಾನನು ತೈಮೂರ 
ಲಂಗನ ಸೈನ್ಯದ ಸಂಗಡ ಹಿಂದುಸ್ತಾನಕ್ಕೆ ಬಂದನು. ೧೮ 
ನೆಯ ತಲೆಯವನಾದ ದೊದಾಖಾನನು. *ನವಾಬ' 
ಎಂಬ ಪದವಿಯನ್ನು ಧಾರಣ ಮಾಡಿದನು. ಮತ್ತು 
ಮುಘಲ ಆಸ್ಥಾ ನದಲ್ಲಿ ಮಹತ್ವದ ಸ್ಥಾ ನವನ್ನು ಪಡೆದು 
ಕೊಂಡನು, ೨೦ ನೆಯ ತಲೆಯವನಾದ ನವಾಬ ಬಹ 
ಲೋಲಖಾನನು ದಕ್ಷಿಣಕ್ಕೆ ಬಂದು ವಿಜಾಪುರದ ೨ನೆಯ 
'ಅಲಿ ಆದಿಲಶಹನ ಆಸ್ಥಾ ನವನ್ನು ಸೇರಿಕೊಂಡನು. ಬಹ 
ಲೋಲಖಾನನ ನಂತರ ಇವನ ಮಗ ಅಬ್ದುಲ ನಾ 
ಈ ಮನೆತನಕ್ಕೆ ಪ್ರಮುಖನಾದನು. ಕೊಪ್ಪಳವು ಇವನ 
ಹಹಗೀರಿತ್ತು. 


ಇವನ ನಂತರ ಬಂದ ಅಬ್ದುಲ ಕರೀಮ ಬಹ 
ಲೋಲಖಾನನು ವಿಜಾಪುರದ ಆಸ್ಥಾನದಲ್ಲಿಯ ಅತಿ ಬಲ 
ಶಾಲಿಗಳಾದ ಮನ್ನೆಯರಲ್ಲಿ ಒಬ್ಬನಿದ್ದನು, ಇವನು ೧೬೭೫ 
"ರಿಂದ ೧೬೭೭ ರ ವರೆಗೆ ವಿಜ ಪುರದ ವಜೀರನಾಗಿದ್ದನು. 
'ಮಿರಜ ಮತ್ತು ಬಂಕಾಪುರ ಇವು ಇವನ ಮುಖ್ಯ 
ಜಹಗೀರುಗಳಿದ್ದ ವು. ಆದವಾನಿಯ ಜಹಗೀರದಾರನಾದ 
ಮಸವೂದಖಾನನ ಮಗಳೊಡನೆ ಅಬ್ದುಲ ಕರೀಮನ 
ಲಗ್ನ ವಾದದ್ದ ರಿಂದ ರಾಜಧಾನಿಯಲ್ಲಿ ಅಬಿಸೀನಿಯನ್‌ 
ಪಕ್ಷವು ಇವನನ್ನು ಎತ್ತಿ ಹಿಡಿಯಿತು. 


೫೦ 


ಸಿಕಂದರ ಆದಿಲಶಹನು ಅಬ್ದುಲ ಕರೀಮ ಬಹ 
ಲೋಲಖಾನನಿಗೆ ಸನದು ಹಾಕಿಕೊಟ್ಟು ಬಂಕಾಪುರ 
ಜಹಗೀರಿನ ೨೨ ಮಹಲುಗಳನ್ನು ಬಿಟ್ಟುಕೊಟ್ಟನು. 
ಇಲ್ಲಿಂದಲೇ ಸವಣೂರ ಸಂಸ್ಥಾನದ ಉದಯವಾಯಿ 
ತೆಂದು ಹೇಳಬಹುದು. 


೧೬೮೬ ರಲ್ಲಿ ವಿಜಾಪ್ರರದ ಪತನಾನಂತರ ಅಬ್ದುಲ 


ಕರೀಮಖಾನನ ಮಗ ಅಬ್ದುಲ ರಾವೂಫಖಾನನು 
ಔರಂಗಜೇಬನ ನೌಕರಿಯನ್ನು ಸ್ವೀಕರಿಸಿದನು. ಔರಂಗ 


ಜೇಬನು ರಾವೂಫ ಖಾನನಿಗೆ. ೭೦೦೦ ಜಾತ ಹಾಗೂ 
೬೦೦೦ ಸವಾರಿನ ಮನಸಬದಾರನನ್ನಾಗಿ ಮಾಡಿ 
“ದಿಲೇರಖಾನ ಬಹಾದೂರ ದಿಲೇರಜಂಗ' ಎಂಬ ಪದವಿ . 
ಯನ್ನು ಪ್ರಧಾನ ಮಾಡಿದನು. ೨ ಕೋಟಿ ೪೦ ಸಾವಿರ 
ರೂಪಾಯಿಗಳ ಉತ್ಪನ್ನ ನ್ನ್ನ ವಿದ್ದ ೨೨ ಮಹಲುಗಳನ್ನು 
ಹಾಗೂ ಕಿಲ್ಲೆ "ಸರಕಾರ ಬಂಕಾಪ್ಪರ, ಸರಕಾರ 
ಆಜಮನಗರ (ಬೆಳಗಾವಿ) ಮತ್ತು ಸರಕಾರ ತೊರಗಲ್ಲು 
ಗಳನ್ನು ಒಳಗೊಂಡ ಜಹಗೀರನ್ನು ಮುಂದುವರಿಸಿದನು. 


ಕೆಲವೇ ದಿನಗಳಲ್ಲಿ ಕಿತ್ತೂರ, ನವಲಗುಂದ, ಶಿರ 
ಹೆಟ್ಟಿ, ಹಾವನೂರ, ಡಂಬಳೆ ಮತ್ತು ಇತರ ಬಂಡುಗಾರ 
ಜಮೀನುದಾರರನ್ನು ಹತ್ತಿಕ್ಕಲು ರಾವೂಫಖಾನನನ್ನು 
ಕಳಿಸಲಾಯಿತು. ೧೭೧೯ ರಲ್ಲಿ ಅಬ್ದುಲ ರಾವೂಫಖಾನನ 


ಮರಣಾನಂತರ ಅವನ ಮಕ್ಕ ಛಲ್ಲಿ ಅಧಿಕಾರಕ್ಕಾಗಿ ಒಳ 
ಜಗಳಗಳಾಗಿ ಕೊನೆಗೆ ಅಬ್ದು ಲೆ 'ಫಾರಖಾನನು ನವಾಬ 


ನಾದನು. ಇವನು ol ುನಾದಾಗ ಮರಾಠೆಯರು 


ಬಾಳಾಜಿ ವಿಶ್ವನಾಥ ಪೇಶವೆಯ ನೇತೃತ್ವದಲ್ಲಿ ತಮ್ಮ 
ರಾಜ್ಯ ವಿಸ್ತಾರದಲ್ಲಿ ತೊಡಗಿದ್ದರು. ಗಫಾರಖಾನನಿಗೆ 
ಮರಾಠೆಯರ ಸರದಾರ ರಾಸ್ತೆಯ ದಾಳಿಯನ್ನು ಎದುರಿಸ 
'ಬೇಕಾಯಿತು. ರಾಸ್ತೆಗೆ ಮಿಶ್ರೀಕೋಟೆಯನ್ನು ಕೊಟ್ಟು 
ತಿರುಗಿ ಕಳಿಸಿದನು. ಒಟ್ಟಿನ ಮೇಲೆ ಅಬ್ದುಲ ಗಫಾರನು 
ಸಂಸ್ಥಾನದ ಬಹುಭಾಗವನ್ನು ಸಂರಕ್ಷಿಸಿ ನೆಟ್ಟ ಗೆ ಆಳಿದನು. 
ಅವನು ಮರಣಹೊಂದಿದಾಗ ಅವನ ಮಗ ಅಬ್ದುಲ 
ಮಜೀದಖಾನನಿಗೆ ವಾಯವ್ಕ ಕಡೆಯ ಒಂದು ಸಣ್ಣ 


ತುಂಡನ್ನು ಬಿಟ್ಟ ರೆ ಕೃಷ್ಣಾ-ತುಂಗಭದ್ದೆಯ ನಡುವಿನ 


ಉಳಿದ ಸಾಧಾರಣ ಎಲ್ಲ ಪ್ರ ದೇಶವು ಸಿಕ್ಕಿತು, ಉತ್ತರದಲ್ಲಿ 
ಪಾಚ್ಛಾ ಪುರದಿಂದ ಹಿಡಿದು ಬೀಳಗಿಯವರೆಗೆ, ದಕ್ಷಿಣದಲ್ಲಿ 
ಮಾಸೂರಿನಿಂದ ಹರಿಹರದವರೆಗೆ, ಪೂರ್ವದಲ್ಲಿ ಕೊಪ್ಪ ಭ 
ದಿಂದ ಕನಕಗಿರಿಯವರೆಗೆ ಹಾಗೂ ಪಶ್ಚಿ ಮಕ್ಕೆ ಬೆಳಗಾವಿ 
ಯಿಂದ ಹಿಡಿದು ತೇಗೂರ, ಮಿಶ್ರೀಕೋಟಿ ಮತ್ತು 


ನಿಡಸಂಗಿಯ ಮೇಲಿಂದ ಹಾನಗಲ್ಲಿನವರೆಗೆ ಇವನ 
ಸಂಸ್ಥಾನವು ವಿಸ್ತಾರವಾಗಿತ್ತು, 


ನವಾಬನ ಕಾಲದಲ್ಲಿಯ ಸವಣೂರ ನಗರದ ನಕ್ಷೆ 


ಸೂಚಿ: 1. ಹೆಬ್ಬಾಗಿಲು 2, ಅಗಡಿ ದರವಾಜ, 3, ದಿಲ್ಲಿ ದಗವಾಜ, 4, ಲಕ್ಷ್ಮೇಶ್ವರ ಬಾಗಿಲು 


5, ಫತೇ ದರವಾಜ, 


6. ಕೆರೆಬಾಗಿಲು, 


7. ಮೋತಿ ತಲಾವ,್ಯ, 8, ಹಿರಾಮಣ ದಂಡಿ 


9. ಹೊರಗಿನ ಗೋಡೆ, 10, ಬಂಕಾಪುರ ಬಾಗಿಲು 


(ರೇಖಾಚಿತ್ರ : ಮೂಲ/ಲೇಖಕರದು; ನಕಲು ರಚನೆ; ಶ್ರೀ ಅ, ಲ್ಮ ನರಸಿಂಹನ್‌) 


“ಇತಿಹಾಸ ದರ್ಶನ 


Pre 
Uh 


ಅಬ್ದುಲ ಮಜೀದಖಾನನು ಬಹು ಬುದ್ದಿವಂತ 

ನದು ಗುಣಸಂಪನ ನಾಗಿದ್ದನು. ಪೃಜಾಜನರೆ ಮನದಲ್ಲಿ 
ದ ದ್ಧ ಗ [ಈ ಜು 
ಇವನಿಗೆ. ಆದರದ ಸ್ಥಾನವಿದ್ದಿತು. ಇವನ ಕಾಲದಲ್ಲಿ 
ಅಲೀಖಾನ ದಿವಾಣನು ಬಹಳ ಪ್ರಸಿದ್ಧನಿದ್ದನು. ಇವನು 


ಎ ೦ 
ಮುಘಲರ ಆಳ್ವಿಕೆಯಲ್ಲಿಯ ತೋದರಮಲನಂತೆ ಕೆಳದಿ 


ಬಿದಾ 
ಮಿ 


ಮಿ ವಾ ಸ ಫ್‌ 0 ುುುು 
ಶಿವಪ್ಪ ನಾಯಕನಂತೆ,ಅಹಮದನಗರದ ಮೆ 


ಇ 


ಇ ಬ ಸ Le) ನೆ 
ಜೊಕಂದಾಯೆದ ವೃವಸ್ಥೆಯನ್ನು 
p>) ೧ ಛ್ಮ್‌ 
ಹ ಇ pe ಎಡೆ ನ ಲಿ pe ~~ 
ವಿಜಯನಗರ ಕಾಲದಲ್ಲಿ ಈ ಪ್ರದೀಶದ್ದ ಗೊತ್ಮುಪದಿಸಿದ 


ವಧ ಸ್ನ ಎವಿ 
25508577680) ರಾಯರೇ 
ಎನುತ್ತಿದ್ದರು. (ವಿಜಯನಗರ 
“ದ 
ಎಲೆ ಇಳಿ 
ಛಲಿಯೂ ರಾಯರೇಖೆಯು 


ಕಂಡಾಯ 


ದಲ್ಲಿ ಈ ರಕಮಿಸ, ಜೊತೆಗೆ ಎಷ್ಟೋ ಕರಗಳನ್ನೂ 
ಪಟ್ಟೆಗಳನ್ನೂ ಹೇರಲಾಯಿತು. ಇವೆಲ್ಲವುಗಳನ್ನೂ ಸರಿ 
ಒಂದು ಹೊಸ 


ಪಡಿಸಿ ಅಲೀಖಾನ ದಿವಾಣನು 


ಇದಕ್ಕೆ “ಐನಾತಿ” ಎನ್ನುತ್ತಿ ದ್ದರು, 


ಕಾ ಎ). 
ಗಳನ್ನು ಹದಮಾಡಿ ಬಿತ್ತಿ ಸಾ 
ಪ್ರೋತ್ಸಾಹ ಕೊಟ್ಟನು. ಇಂಥ ಜವಿ 


pe) 


ಲಾವಣಿಗೆ ಕೊಟ್ಟು ಅವರ ಕಡೆಯಿಂ 
ವನ್ನು ಅಂದರೆ ಒಂದು ಮೂರು ಭೂಮಿಗೆ ಒಂದು ಸೇರು 


ಧಾನ್ನ ಈ ದರದಂತೆ ತೆಗೆದುಕೊಳ್ಳಲು ವ್ಹವಸ್ಥೆ ಮಾಡಿ 
ಟ್ರ 

ದನು. ಒಂದು ಮಾರು ಜಮೀನಿನಲ್ಲಿ ಎಂಟು ಕೂರಗಿ 

ಗಳೂ ಒಂದು ಕೂರಗಿಯಲ್ಲಿ ನಾಲ್ಕೂವರೆ ೭ 


ಲ, ಐದರ ನಭದ ಸಾಯ ಬೆನ್ನ 
ಗಳೂ ಇದ್ದವು. ಈ ಆಕರ್ಷಣೆಯಿಂದ ರೈತರು ಹೆಚ್ಚು 

2 po ಜಾನೆ CN 
ಹೆಚ್ಚು ಜಮೀನುಗಳನ್ನು ಹದಮಾಡಿ ಸಾಗುವಳಿ ಮಾಡಿ 


ಜರಾ ಸಾತ al pn ಇತ ಹ್‌ ಸ 
ಸಂಸಾ ನದ ಕಂದಾಯದ ಉತ್ತಪ್ಪ ಪನು. ಬೆಳೆಸಿದರು. 
ಟು ೦2 


ಜಬು ಲ ಮಜೀದಖ ಸಪಸೂ 
೦ 
3 | 
ಆಲ ಅಗ್ಗ ಗಣ್ಣಮ. ಹೊಸ 
ಕ್‌ ಬ ರಿ 


೧೧೨ 
ಅಂದರೆ ಮಜೀದಪುರದ ಸ್ಥಾ ಪನೆಯನ್ನು 


ದೊಡ್ಡ ದೊಡ್ಡ ಮನೆಗಳನ್ನೂ ರಸ್ತೆಯ ಎರಡೂ ಕಡೆ 


ಆಂಗಡಿಗಳನ್ನೂ ಕಟ್ಟಿಸಿ ಪೇಟೆಯನ್ನು ನಿರ್ಮಿಸಿದನು. 
೫೨ 


ಇದೆಲ್ಲವನ್ನೂ ಒಂದು ನಕ್ಷೆಯನ್ನು (Plan) ತಯಾರಿ 


(0೧) 
೮ ಈ 


ರಾ ೨ ೪. pS ತಿ ಲಿ ಮೆ me ಜಯ ತದ್ದ 
ಅದರಂತೆ ಕಟಿ ಸಿದನು. ಆ ಮೇಲೆ ಎಷ್ಟೋ ಹಟಸಾ 


ಗಾರರೂ ಅಂಗಡಿಗಾರರೂ ಸಾವಕಾರರ ನ್ಮ 
ತಮ ಮನೆ ಆಂಗಡಿಗಳನು ಕಟ್ಟಿ, ಇಲಿಯೇ ಇರಹತಿ 
ಕ್ರಿ w ಮಿ pf 
ದರು. ಇಲಿಯ ಸಾವಕಾರರು ದೊಡ ಪವನಣದಲ್ಲಿ 
ಮಾ a ಖಿ ೧೧ 
*೬ದರು. ಮಜೀದ 


ದ, ತಿ, sp PE] 
ಅಬ್ದುಲ ಮಜೀದಖಾನನು ಸವಣೂರ ಪಟ ಜದ 


೬ 


pe ಜಾಲಿ, 2 ಕಾ? pe] ಆ ಅ ಸತ ಗರ್‌ ಇ) 
೧ರ್ಪಕೆ, ಒಂದು ಜನ್ನ ತೆಟಾಕಪನು, ನಿರ್ಮಿಸಿದನು. 
ಡೆ ಸ 


ಪೂ 
ಈ ಕೆರೆಯ ಸಲುವಾಗಿ ೬೪,೦೦೦ ರೂಪಾಯಿಗಳನ್ನು 


ಎತ ಕಾಡಿದ, ರ; ಇ RS 
ಚ ಮಾಡಿದನು ರು ಅಶ್ವಂತ ಪಿದಿ 
ಬ ರಿ 
ಇ ನ ೧ಜಿ ಜು 6ಎ ಜಗಾ ಅಲ್ಲ ಕ್ಕಾಲಾ 
ಮತ್ತು ಸ್ಪ ಇದದ ಮೋಶೀ 7೪೫ 
ಮ 


(ಮುತ್ತಿನ ಕೆರೆ) ಕೆರೆಯ ದಕ್ಷಿಣಕ್ಕೆ 
ಹ ಯೃ ಠಿ 
ನೂತನ ತೋಟವನ್ನು . (ನವಾಬಾಗ) ನಿರ್ಮಿಸಿದನು. 


(ದಿಲೇರ ಜಂಗೀ, ಪುಟ ೨೩-೨೪). 


೧೭೪೫ ರ ಸುಣಖಾರಕ್ಕೆ ಸವಣೂರ ಪ ದೇಶದಲ್ಲಿ 


ಪಿ ಮ 
ನ್‌ ಎನಿಸಿ ನವು ಎಲೆ ಮದಿ 
ಬಾಳಾಜೀ ಬಾಜೀರಾವ ಪೇಶವೆ, ಕೊಲ್ಹಾಪುರದ ಭತ್ತಪತಿ 
ಧ್ರ ಯ 
ಸಾಗರ ತಾತ ದಿ ಹ ಅ ee Ti ತ್‌ ಎ 
ಸಂಭಾಜಿ ಹಾಗೂ ಹೈದರಾಬಾದಿನ ನಿಜಾಮ ಈ ಮೂವ 
ಲ 
4 ಇ ಎದ) 2 ಲಿರು ಘಾತ್‌ ರ್‌ 
ರಲಿ ಕರ್ನಾಟಕದ ಮೇಲೆ ಪ್ರಯುಕ್ತ ಪಡೆಮುಕೂಳ್ಳುವದ 
ದೌ ಇಂ ಯ ಜಃ 
ಇರ ಎಳ್ಳ  ) ಲ TA ಗ್ರಾ ಗಾಣ 
ಕೋಸ,ರ ಸಂಘರ್ಷವು ನಡೆದಿತ್ತು. ಸವ ರಿನ ನವಾಬ 
ಹ ಗದ 
ಬುಜಃ 
ಸಹಾ 
ಮಾಡ 
ಖಿ 
LCD 
ಉಣಿ ಪೋ ಬ ಸಜೆ ಇಂ ಕಸದ ವ್ಯ ಗಂ ಇಡಿ 
ಊಂ ಕಲಹವು ಸಮಿತ ಹೋದರು. ಕೊನೆಗೆ ೭೪೯ 
ಶ್ರ ಜಾಲಿಷು ಉರಿ ಇಬ ಇದುದು ಭನ ಹ ಹ 
ರಲಿ ಮಜೀದವಾನನಿಗೆ ಡ ಒಪಂದ 
೧೧೨ ಎವಿ 
ನ್‌ ಬರನಿ ರುದ ದೂ ೧ಬಿ ನಡಾ 
ವನು ನಡಬೀಳಾಯಿತು. ಈ ಬಿಬಿ ೦೦ ಪ್ರಕಾರ 
ಬ 


ಅಬ್ದುಲ ಮಜೀದಖಾನನು 


ಮೆ 
ಬೋಟಿ 
ಶಹಾಪೂರ, 
ಧಾರವಾಡದ, 
ಬದಾಮಿ, 


ಪರಗಣೆ ಮುಳಗುಂದ, ಪರಗಣೆ ರಾಯರ ಹುಬ್ಬ ಳ್ಳ, 
ಹಿಸಾರ ಹರಿಹರ, ಪರಗಣೆ ಅನವಾಲ, ಪರಗಣೆ ಯಾದ 
ವಾಡ, ಪರಗಣೆ ಮುರಗೋಡ, ಪರಗಣೆ ಪಾಚ್ಚಾ ಸ್ಪರ, 
ಪರಗಣೆ ಸಂಪಗಾವ ಕಿತ್ತೂರ, ಕಸಬೆ ನರೇಂದ್ರ, ಹಿಸ 
ಹಲ್ಯಾಳ, ಪರಗಣೆ ನವಲಗುಂದ, ಪರಗಣೆ ಗುತ್ತಲ 
ಮುಂತಾದವುಗಳು, ಕರ್ಯಾತ ಅಣ್ಣೀಗೇರಿ, ಕರ್ಯಾತ 
ದೇವರ ಹುಬ್ಬಳ್ಳಿ, ಸೂಳಬ್ಯಾಹಟ್ಟಿ, ಪರಗಣೆ ಘನದುರ್ಗ, 
ಪರಗಣೆ ಬನ್ನೂರ, ಪರಗಣೆ ಸತ್ತೀಗೇರಿ, ಪರಗಣೆ 
ಗೋಕಾಕ, ತಾಲುಕ ಬೆಟಗೇರಿ, ಕರ್ಯಾತ ಅಮ್ಮಿನ 
ಭಾವಿ, ಕರ್ಯಾತ ಯಕ್ಕುಂಡಿ, ಪರಗಣೆ ಗದಗ, ಪರಗಣೆ 
ರಟ್ಟೇಹಳ್ಳಿ, ಕರ್ಯಾಶ ಜ್ಯಾಡರಹೆಬಳಿ, ರಾವಮುಗುದ, 
ಪರಗಣೆ ಕೆರೂರ ಸಲಾಬತಖಾನ, ಪರಗಣೆ ಲೋಕಾಪೂರ, 
ಪರಗಣೆ ಕಡಕೋಳ, ತರ್ಫ ಕೊಣ್ಣೂರ ಮುಂತಾದವು 
ಗಳು. 


ಮಜೀದಖಾನನ ಹತ್ತಿರ ಈ ಕೆಳಗಿನ ೨೨ ಮಹಲ 
ಗಳೊ ಮೂರು ಸರಕಾರಗಳೂ ಉಳಿದವು: ಪರಗಣೆ 
ಕುಂದಗೋಳ, ಪರಗಣೆ ಕಾರಡಗಿ ಕಮತರಾಣ, ಪರಗಣೆ 
ಮಿತ್ರೀಕೋಟಿ, ಸಮತ ಕಲಘಟಗಿ, ಸಮತ ಬೊಮ್ಮೀ 
ಗಟ್ಟಿ, ಸಮತ ತಡಸ, ಸಮತ ಹಿರೇಕೆರೂರ, ಸಮತ 
ಚಿಕ್ಕೆರೂರ, ಸಮತ ಕೋಡ, ಸಮತ ಕಾಗಿನೆಲ್ಲಿ, ರಾಣೆ 
ಬೆನ್ನೂರ, ಸಮತ ನಿಡಸಂಗಿ, ಸಮತ ಶಿಗ್ಗಾವಿ, ಪರಗಣೆ 
ಹಾನಗಲ, ಪರಗಣೆ ಬಂಕಾಪುರ ಮುಂ., ಪರಗಣೆ 
ತಿಳವಳ್ಳಿ, ಪರಗಣೆ ಆಡೂರ, ಕುಪ್ಪೇಲೂರ ಮುಂ., 
ಸಮತ ಮಾಸೂರ, ಪೇರ ಕಸಬೆ ಹಾವೇರಿ ಪೇಠ 
ಹಾಂವಸಭಾವಿ, ದೇಹಾತ ಕಿಲ್ಲೆ ಐರಣಿ, ಸರಕಾರ 
ಬಂಕಾಪುರ. ಸರಕಾರ ತೊರಗಲ ಮತ್ತು ಸರಕಾರ 
-ಆಜಮನಗರ; [ದಿಲೇರಜಂಗೀ, ಪುಟ ೧೮-೨೧] ತಹವ 
ಕರಾರ ಮದಾರ (ಮುಂಬೈ, ೧೯೧೪) ಪುಟ ೮೬.೮೭, 
ಪೇಶವೆಯ ಸೈನ್ಯವು ಸ್ವಾದಿಗೆ ಹೋಗುವಾಗ ಇಲ್ಲಃ 
ಬಿದನೂರ ಹಾಗೂ ದಕ್ಷಿಣ ಹಿಂದುಸ್ತಾ ನಕ್ಕೆ ಹೋಗು 
ವಾಗ ಸವಣೂರ ಪ್ರದೇಶದಲ್ಲಿ ತೊಂದರೆ ಕೊಡಬಾರ 
ದೆಂದೂ ಕರಾರ ಮಾಡಲಾಯಿತು. 


ಪೇಶವೆಯು ತಿರುಗಿ ಹೋದಮೇಲೆ ಸವಣೂರ 
ನವಾಬನು ಕಳೆದುಕೊಂಡ ಪ್ರದೇಶವನ್ನೂ ರಾಜಸತ್ತೆ 
ಯನ್ನೂ ಮರಳಿ ಪಡೆಯುವ ಪ್ರಯತ್ನ ಮಾಡಿದನು. 


ww 


ಇತಿಹಾಸ ದರ್ಶನ 


ಇದರಿಂದ ಪೇಶವೆ ಮತ್ತು ನವಾಬನ ನಡುವಿನ ಕಲಹ: 
ತೀವ್ರವಾಗಹತ್ತಿತು. ಅಬ್ದುಲ ಮಜೀದಖಾನನು ಮರಣ - 


ಹೊಂದಿದ ಮೇಲೆ ಅವನ ಮಗ ಅಬ್ದುಲ ಹಕೀಮ: 
ಖಾನನು ನವಾಬನಾದನು. ಇವನೂ ತನ್ನ ತಂಬೆಯ 


ಧೋರಣೆಯನ್ನು ಮುಂದುವರೆಸಿದ್ದರಿಂದ ಪೇಶವೆ ಮತ್ತು 
ಇವನ ನಡುವೆ ಕಾಳಗವಾಗಿ ಪೇಶವೆಯ ವಿಜಯ 
ವಾಯಿತು. ೧೭೫೬ರಲ್ಲಿ ಮತ್ತೊಂದು ಒಪ್ಪಂದವಾಗಿ: 
ಹಕೀಮಖಾನನು ಪೇಶವೆಗೆ ಎಷ್ಟೋ ಮಹಲುಗಳನ್ನು 
ಬಿಟ್ಟುಕೊಟ್ಟನು. ಇವುಗಳಲ್ಲಿ ೧೭೪೭ನೆಯ ಒಪ್ಪಂದ 
ದಲ್ಲಿ ಬಿಟ್ಟುಕೊಟ್ಟ ಹಾಗೂ ನಂತರ ಮರಳಿ ಪಡೆದ 
ಮಹಲುಗಳೂ ಬಾಳಾಜೀ ಬಾಜೀರಾವ 
ಪೇಶವೆಗೆ ಬಿಟ್ಟು ಕೊಟ್ಟ ಮಹಲುಗಳು ಈ ಕೆಳಗಿನಂತೆ: 
ಇದ್ದವು : ಸರಕಾರ ಬಂಕಾಪುರದಲ್ಲಿಯ ಪರಗಣೆ ಕುಂದ 
ಗೋಳ. ಪರಗಣೆ ರಾಯರ ಹುಬ್ಬಳ್ಳಿ, ಪೇಠ ಮಜೀದ 
ಪೂರ, ಪರಗಣೆ ಮಿಶ್ರೀಕೋಟಿ, ಸಮತ ತಡಸ, ಅಡವಿ. 
ಸೋಮಾಪೂರ, ಸಮತ ಕಲಘಟಗಿ, ಬೊಮ್ಮಿಗಟ್ಟೆಯ. 
ಜೊತೆಗೆ ನೆಲಿಹರವಿ, ಪರಗಣೆ ಗದಗ, ಸರದೇಶಗತ 
ಧಾರವಾಡ, ಪರಗಣೆ ಲಕ್ಷ್ಮೇಶ್ವರ ಮತ್ತು ಸರವಾಡ' 
ಸರದೇಶಗತ. ಸರಕಾರ ತೋರಗಲ್ಲಿನಲ್ಲಿಯ ಪರಗಣೆ: 
ಮುಳಗುಂದ, ಕಸಬೆ ಬ್ಯಾಹಟ್ಟಿ, ಉಪ್ಪಿನ ಬೆಟಗೇರಿ. 
ಕಸಬೆ ಅಮ್ಮಿನಭಾವಿ, ತರ್ಫ ತಡಕೋಡ, ತರ್ಫ ಶಿರೋಳ,. 
ಕಸಬೆ ಕೋಳೀವಾಡ, ಸತ್ತೀಗೇರಿ ಹಾಗೂ ಮುರಗೋಡ.. 
ತರ್ಫ ಕೊಣ್ಣೂರ, ತರ್ಫ ಯಕ್ಕುಂಡಿ, ತರ್ಫ ಅಸುಂಡಿಯ. 
ಜೊತೆಗೆ ಕರೀಕಟ್ಟೆ, ಕೋಟೆ ಹೂಲಿ, ಕಸಬೆ ದೇವರ: 
ಹುಬ್ಬಳ್ಳಿ. ಪರಗಣೆ ಬಾಗಲಕೋಟೆಯ ಜೊತೆಗೆ ಬೀಳಗಿ.. 
ಮತ್ತೀಗಟ್ಟೆಯ ಜೊತೆಗೆ ಕಟಕೇರಿ, ತಲವಾಯಿ ಮುಂ... 
ಜ್ಯಾಡರಹೆಬ್ಬ ಳ್ಳಿ, ತರ್ಫ ನರೇಂದ್ರ, ತರ್ಫ ತೇಗೂರ 
ಮತ್ತು ಪರಗಣೆ ನವಲಗುಂದ. ಸರಕಾರ ಆಜಮನಗರ: 
ದಲ್ಲಿಯ ಪರಗಣೆ ಗೋಕಾಕ, ಪರಗಣೆ ಸಂಪಗಾವ,. 
ಪರಗಣೆ ಪಾದಶಾಪೂರ ಮತ್ತು ಪರಗಣೆ ಆಜಮನಗರ.. 
ಇವೆಲ್ಲ ಮಹಲುಗಳ ಉತ್ಪ ನ್ನವು ಎಂಟು ಲಕ್ಷ ಇಪ್ಪ ತ್ತು 
ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರೂವರೆ: 
(೮,೨೩.೯೨೬ ॥) ರೂಪಾಯಿಗಳಬ್ಬತ್ತು. 


ಇದವೆ 
43 ey 
ಇಲ್ವ ಆಲ 


ಇದಲ್ಲದೆ ನವಾಬನು ಪೇಶವೆಗೆ ೧೧ ಲಕ್ಷ 


ರೂಪಾಯಿಗಳ ಕಾಣಿಕೆಯನ್ನು ಸಲ್ಲಿಸಬೇಕೆಂದು 
ಕರಾರಾಯಿತು. ಈ ಹಣದಲ್ಲಿಯ ೩,೧೦,೦೦೦ 
೫೩. 


ರೂಪಾಯಿಗಳನ್ನು ನಗದಿನಲ್ಲಿಯಾಗಲೀ ಇಲ್ಲವೇ ವಜ್ರ, 
ಆನೆ ಅಥವಾ ಬೆಲೆಯುಳ್ಳ ವಸ್ತ್ರಗಳ ಕಾಣಿಕೆಯ ರೂಪ 
ದೆನ್ಲಾಗಲೀ ತಕ್ಷಣ ಕೊಡಬೇಕು... ಉಳಿದ ಹಣದಲ್ಲಿ 
೪,೯೦,೦೦೦ ರೂ.ಗಳನ್ನು ಹದಿನೈದು ದಿನಗಳಲ್ಲಿ 
ಕೊಡಬೇಕು. ಉಳಿದ ೩,೦೦,೦೦೦ ರೂ.ಗಳ ಸಲುವಾಗಿ 
ಬಂಕಾಪುರ ಕೋಟೆಯನ್ನು ಮಲ್ಲಾ ರರಾವ ಹೋಳಕರನ 
ಮುಖಾಂತರ ಪೇಶವೆ. ಸರಕಾರದ ಹತ್ತರ ಒತ್ತೆ 
ಇಡಬೇಕು. ಕೋಟೆಯನ್ನು ತಿರುಗಿ ಪಡಯಬೇಕಾದರೆ 
ಒತ್ತೆಯ ಹಣವನ್ನು ಆರು ತಿಂಗಳ ಅವಧಿಯಲ್ಲಿ 
ತುಂಬಬೇಕು, ಇಲ್ಲದಿದ್ದರೆ ಪೇಶವೆ ಸರಕಾರದ ಕಡೆಗೆಯೇ 
ಆ ಕೋಟೆಯು ಹೋಗಬೇಕು. 

ರಾಯರ ಹುಬ್ಬಳ್ಳಿಯ ಕೋಟೆ, ಕೆರೂರ ಕೋಟಿ 
ಮತ್ತು ಪರಗಣೆ, ಕಸಬೆ ಬೆಳಗಾವ ಮತ್ತು ಕೋಟಿ 
“ಇವುಗಳನ್ನು ಪೇಶವೆಯು ತೆಗೆದುಕೊಳ್ಳಬೇಕು. 

ಅಬ್ದುಲ ಹಕೀಮಖಾನನ ಹತ್ತಿರ ಸರಕಾರ 
'ಬಂಕಾಪುರ ಪರಗಣೆಯಲ್ಲಿಯ ಕೆಳಗಿನ ಮಹಲುಗಳು 


"ಉಳಿದವು : ಸಮತ ಕಾರಡಗಿ, ಸಮತ ನಿಡಸಂಗಿ, 


ಪರಗಣೆ ಹಾನಗಲ, ಹಿಸಾರ ಮಾಸೂರ, ಸಮತ 
ಚಿಕ್ಕೆರೂರ, ಪರಗಣೆ ಗುತ್ತಲ, ಪೇಠ ಹಾವೇರಿ, 
ಕುಪ್ಪೆಲೂರ, ಪೇಠ ಹಾಂವಸಭಾವಿ, ಹಲಗೇರಿ, 
ಗಂಗ್ಯಾಲೂರ, ಕಸಬೆ ಇಂಗಲಹಳ್ಳಿ, ಮೌಜೆ ಹಂಚಿನ 
ಹೌಳ, ನಾಗನೂರ, ದೊಡವಾಡ, ಸಮತ ಹಿರೇಕೆರೂರ, 
ಸಮತ ತಿಳವಳ್ಳಿ, ಪರಗಣೆ ರಾಣೆಬೆನ್ನೂರ, ಸಮತ 
ಕಾಗಿನೆಲ್ಲಿ, ನರೇಗಲ ಹಾಗೂ ಠಾಣೆ ಆಡೂರ, ಪರಗಣೆ 
ಶಿಗ್ಲಾವ, ಕಸಬೆ ಬಂಕಾಪುರ, ಸಮಶಕ ಕೋಡ, ಐರಣಿ, 
ನಸವಿ, ಹಿರೇಗುಡೊರು, ಪರಗಣೆ. ಅಣ್ಣಿಗೇರಿ, ಕಿಲ್ಲೆ 
`ಪರಸಗಡ ಮತ್ತು ಊರು, ಮೊರಬದಲ್ಲಿನ ಶಿರಕೋಳ, 
ಸೂಲ ಹಾಗೂ ಸ್ವಾದಿ. ಇವುಗಳಲ್ಲಿ ಗೋವಿನಕೊಪ್ಪವು 
ರಾಯರ ಹುಬ್ಬಳ್ಳಿ ಪರಗಣೆಯಲ್ಲಿಯೂ ತೊರಗಲ 
ಸರಕಾರದಲ್ಲಿಯೂ ಇತ್ತು. ಆದರಂತೆ ದೊಡವಾಡವು 
ಸಂಪಗಾವ ಪುರಗಣೆಯಲ್ಲಿಯೂ ಆಜಮನಗರ ಸರಕಾರ 
ತು. ಒಟು ಮೇಲೆ ಹೇಳಿದ ಮಹಾಲ, 


ಮೂವತ್ತು ಸಾವಿರದ ಅರವತ್ತೆಂಟು ರೂ. ಮತ್ತು 


ಹನ್ನೆರೆಡು ಆಣೆಯಷು ವಾರ್ಷಿಕ ಉತ ನವು 
ಯ ಲ ಲಲ 

ಬರುತ್ತಿತು 

೫೪ 


ರೂ. ೨೦,೮೦೦ ಹಾಗೂ ಅಹಮದಖಾನ ವಲದ 
ಆಲೀಖಾನ ಇವನಿಗೆ ರೂ. ೫೦೦೦ ಮುಟ್ಟಬೇಕು. 

ರಿನಿಂದ ರೂ. ೧೯,೦೦೦ ನವಾಬನಿಗೆ 
ಹೋಗಬೇಕು. ಮಾತ್ರ ಕಿಲ್ಲೆ ಬಂಕಾಪುರ ಜಹಗೀರಿನ 
ರೂ. ೧೧.೦೦೦ ಅಲ್ಲಿಯ ಬಾದಶಾಹೀ ಕಿಲ್ಲೇದಾರನಿಗೆ 
ಮುಟ್ಟಬೇಕು. ಹೀಗೆ ಕರಾರ ಆಯಿತು. ' (ವಿಲೇ 
ಜಂಗೀ, ಪುಟ ೨೬.೩೧ ; ತಹವ ಕರಾರ ಮದಾರ, 
ಪುಟ ೮೮.೯೦). 


೧೭೬೧ರಲ್ಲಿ ಪಾನಿಪತ್‌ ಯುದ್ದೆವಾಗಿ ಅದರಲ್ಲಿ 
ಮರಾಠೆಯರು ಸೋತರು. ಇದರ ಲಾಭವನ್ನು ತೆಗೆದು 
ಕೊಂಡು ಹೈದರಅಲಿಯು ಸವಣೂರ ಸಂಸ್ಕಾ ನದಲ್ಲಿಯ 
ಹಾಗೂ ಸುತ್ತುಮುತ್ತಲಿನ ಪ್ರದೇಶವನ್ನು ಕೈವಶ ಮಾಡ 
ಲಾರಂಭಿಸಿದನು. ೧೭೬೪ರಲ್ಲಿ ಹೈದರಆಲಿಯು- 
ನವಾಬನನ್ನು ಸೋಲಿಸಿ ಸ್ವಾದಿಯನ್ನು ಕಸಿದುಕೊಂಡನು. 
ಆದರೆ ಬೇಗನೇ ಮಾಧವರಾವ ಪೇಶವೆಯು ಹೈದರನನ್ನು 
ಹತ್ತಿಕ್ಕಿದನು. ೧೭೭೬ರಲ್ಲಿ ಹೈದರನು ಮತ್ತೆ ಸವ 
ಣೂರಿನ ಮೇಲೆ ದಂಡೆತ್ತಿಹೋಗಿ ಅದನ್ನು ಕೈವಶ 
ಮಾಡಿಕೊಂಡನು. 


Fy 


೧೭೭೯ರಲ್ಲಿ ಹೆಕೀಮಖಾನನ ಮಗ ಅಬ್ದುಲ 
ಖೈರಖಾನನಿಗೆ ಹೈದರನು ತನ್ನ ಮಗಳನ್ನು ಕೊಟ್ಟು 
ಲಗ್ನ ಮಾಡಿದ್ದರಿಂದ ಹಕೀಮಖಾನನು ಹೈದರನ ಬಳಗ 
ದವನಾದನು. ಹಕೀಮಖಾನನಿಗೆ ಬಾಗಲಕೋಟೆ 
ಮುಂತಾದ ಮಹಲುಗಳನ್ನು ತಿರುಗಿ ಕೊಡಲಾಯಿತು. 
ಇದೆಲ್ಲದರ ಬದಲಾಗಿ ನವಾಬನು ಹೈದರನ ಸಹಾಯ 
ಕೈಂದು ೨೦೦೦ ಕುದುರೆಗಳನ್ನು ಇಡುವ ಕರಾರ. 
ವಾಯಿತು. 


೧೭೮೨ರಲ್ಲಿ ಹೈದರನು ಮರಣ ಹೊಂದಿದನು. 
ಸವಣೂರ ನವಾಬನ ಬಗ್ಗೆ ಹೈದರನ ಮಗ ಟೀಪೂವಿನ 
ಮತವು ನೆಟ್ಟಗಿದ್ದಿದ್ದಿಲ್ಲ. ಟೀಪೂ ಮತ್ತು ಹಕೀಮ 
ಖಾನನ ಸಂಬಂಧವು ಕೆಡುತ್ತ ಹೋದಂತೆ ಹಕೀಮಖಾನನು 
ಪೇಶವೆಯ ಸಹಾಯದ ಕಡೆ ಹೊರಳಿದನು. ಹಕೀಮ 
ಖಾನನು ಮರಾಠೆಯರ ಜೊತೆ ಕೂಡಿದ್ದನು ನೋಡಿ 
ಟೀಪೂ ಸವಣೂರಿಗೆ ದಾಳಿಯಿಟ್ಟನು. ಸಃ ಣೂರನ್ನು 
ಕೈವಶ ಮಾಡಿಕೊಂಡು ನವಾಬನ ಎಲ್ಲ ಆಸ್ತಿಪಾಸ್ತಿಗಳಿಗೆ 


ಇತಿಹಾಸ ದರ್ಶನ 


ಆದರೆ ೧೭೮೭ರಲ್ಲಿ ಆದೆ 
ದ್ರಗಡದ ಒಪ್ಪಂದದ ನಂತರ ಟೀಪೂ ನ ನವಾಬನಿಗೆ 
ಆಮೇಲೆ ಅಬ್ದುಲ 
ಪೇಶವೆ ಕಡೆಯಿಂದ 
ತಿ ತಿಂಗಳು ೧೦,೦೦೦ ರೂ.ಗಳ ನಿವೃತ್ತಿ ವೇತನ 


pe 
ಪಡೆಯುತ್ತ ಅಲಿ ಲ್ಲಿಯೇ ಇರಹತ್ತಿದ ದನು. 


ಹಕೀಮಖಾನನ ಹಿರಿಯ ಮಗ ತನ್ನ ಹೆಂಡತಿ 
ಯೊಡನೆ ಶ್ರೀರಂಗಪಟ್ಟ ಣದಲ್ಲಿ ಯೇ ಇದ್ದನು. ಆದ್ದ ರಿಂದ 
ಎರಡನೆಯ ಮಗನಾದ ಹುಸೇನ ಮಿಯಾನಿಗೆ ತಂದೆಯ 


ನಂತರ ನಿವೃತ್ತಿ ಶಿ ವೇತನವು ಸಿಗಲಾರಂಭಿಸಿತ ಮೂರು 
ವರ್ಷಗಳ ನಂತರ ಅಬ್ದುಲ ಫಾ ಡಿ 'ಸವಣೂರಿಗೆ 
ಬಂದು ಧೊಂಡೋಪಂತ ಗೋಖಲೆಯ ಸಹಾಯದಿಂದ 


ತನ್ನ ಹಕ್ಕುಗಳನ್ನು ಪಡೆದನು. 
ಪೇಶವೆಯ ಕಡೆಯಿಂದ ನವಾಬನಿಗೆ ವೇತನವು 
ಪ್ರತಿ ತಿಂಗಳು ಸಿಗದೆ ಯಾವಾಗಾದರೊಮ್ಮೆ ಬರುತ್ತಿತ್ತು. 
ಆದ್ದ ರಿಂದ ನವಾಬನ ಆರ್ಥಿಕ ಸ್ಥಿ ತಿಯು ನೆಟ್ಟ ಗೆದ್ದಿ ದ್ದಿಲ್ಲ. 
ಶ್ರೀರಂಗಪಟ್ಟ ಣದ ಯುದ್ಧ ದ ನಂತರ ತಿರುಗಿ “ಹೋಗುವ 
ಮಾನೆ ಜನರಲ್‌ ವೆಲಸ್ಲಿ ಯು ಇದನ್ನು ನೋಡಿ ಪ್ರತಿ 
ತಿಂಗಳು ಬರಬೇಕಾದ ವೇತನದ ಬಡಳಾಗಿ ಅನೆ ್ಟೇ 
ಉತ್ಪನ್ನದ ಭೂಕಂದಾಯವನ್ನು ಪೇಶವೆ ಸರಕಾರವು 
ಕೊಡಬೇಕೆಂದು ನಿರ್ಧರಿಸಿ ಆ ಪ್ರಕಾರ ಪೇಶವೆಗೆ 
ತಿಳಿಸಲು ನವಾಬನಿಗೆ ೪೮,೦೦೦ er ಗಳೆ ವಾರ್ಷಿಕ 
“ಕಮಾಲ” ಉತ್ಪನ್ನವಿರುವ ೨೫ ಹಳ್ಳಿಗಳನ್ನು ಬಿಟ್ಟು ಕೊಡ 
ಲಾಯಿತು. ಅವು ಯಾವುವೆಂದರೆ, ಕಸಬೆ ಸವಣೂರ, 
ತರ್ಫ ಕಬನೂರ, ಮಣಕಟ್ಟೆ, ಸುರಾಪಕಟ್ಟೆ (ಸುರಣಕಟ್ಟೆ), 
ಮೌಜೆ ಸಿದ್ದಾ ಪುರ, ಮೌಜಿ ಕಲೀವಾಳ, ಮೌಜೆ 
ಮಾದಾಪುರ, ಮಾಜಿ ಹೋತನಹಳ್ಳಿ. ಮೌಜೆ ಮಣ್ಣೂರ, 
ಮೌಜೆ ನಂದೀಹಳ್ಳಿ. ಮೌಜೆ 'ಜೀತಿನಕಟ್ಟಿ, ತರ್ಫ 
ಬಸವನೆಕೊಪ್ಪ, ವಾ ಸುಕೇಡೂತ, ವಡ್ಡಿ ನಕೊಪ್ಪ. ಹೊನ್ನಿ 
ಕೊಪ್ಪ. ಡೊಂಬರ ಮತ್ತೂರ, ಮಾಜಿ ಜೆ 'ತೂರೂರ. 
ಮೌಜೆ ನೀರಲಕಟ್ಟೆ, ಮಾಜಿ ಹೂಲೀಕಟ್ಟೆ, ಮೌ 
ತೊಂಡೂರ, ಮೌಜಿ ಬೆಳೂರ. ಮಾಜಿ ಗಬ್ಬೂ ರ, 
ಮೌಜಿ ಚಂದಾಪುರ, ಮೌಜೆ ಮುಳಕೇರಿ ಹಾಗೂ ಮಾಜಿ 


ಎಕ್ಕೀಕೆ ಪ್ಪ. 3 ಜಂಗೀ, ಪುಟ ೬೭.೬೮). ಈ 
೨೫ ಸ ನ್ನವು ನಿಜವಾಗಿ ೪೮,೦೦೦ರೂ. 
೧೫ ಆಣೆ ಇದ ರಾ ಆದರೊಳಗಿಂದ ಸವಣೂರ ಮತ್ತು 


ಉಳಿದ ಹಳ್ಳಿ ಗಳ ಜಕಾತ ಹಾಗೂ ಮೋಹತರ್ಫಾ 
"ಳೆದು ಉಳಿದ ಉತ್ಪನ್ನವು ನವಾಬನಿಗೆ 
ಇ ಸತಃ ಎರಡನೇ ಬಾಜೀರಾವ ಪೇಶವೆಯ 
೮೦೨ರಲ್ಲಿ ಹೊರಟಿತು. ಇವುಗಳ ಪೈಕಿ 
ಹುಸೇನ ವೀಯಾನಿಗೆ ಕೊಡ 


ಅಬ್ದುಲ ಖೈರಖಾನರು ೧೮೨೭ರಲ್ಲಿ ಮಡಿದನಂತರ 
ಅವರ ಹಿರಿಯಮಗ ಅಬ್ದುಲ ಫಯಾಜಖಾನರು ನವಾಬ 
ರಾದರು. ಇವರು ಕೇವಲ ಎರಡೂವರೆ ತಿಂಗಳಲ್ಲಿಯೇ 
ಕಾಲವಾದದ್ದರಿಂದ ಇವರ ತಮ್ಮ ಮನವರಖಾನರು 
ನವಾಬ ಪದವನ್ನು ಸ್ವೀಕರಿಸಿದರು. ಬ್ರಿಟಿಷರ ಕಾಲದಲ್ಲಿ 
ಮನವರಖಾನ ನವಾಬರನ್ನು ಮೊದಲನೆಯ ತರಗತಿಯ 
ಸರದಾರರ ಯಾದಿಯಲ್ಲಿ ಇಡಲಾಯಿತು. ೧೮೩೪ರಲ್ಲಿ 
ಮನವರಖಾನರು ಮಡಿದಮೇಲೆ, ಅವರಿಗೆ ಗಂಡು 
ಮಕ್ಕಳಿಲ್ಲದ್ದ ರಿಂದ ಅವರ ತಮ್ಮ ಅಬ್ದುಲ ದಿಲೇರಖಾನ 
ದಿಲೇರ ಜಂಗ ಆವರು ಮಸನದವನ್ನೇರಿದರು. ಇವರು 
ಬಹಳ ಕಲಿತವರಿದ್ದು ಇವರ ಜೊತೆಗೆ ಸಂಬಂಧ ಬಂದವರ 
ಮೇಲೈಇವರು ತಮ್ಮ ಪ್ರಭಾವವನ್ನು ಬೀರುತ್ತಿದ್ದರು. 
೧೮೫೭ರಲ್ಲಿ ಇವರಿಗೆ ಬ್ರಿಟಿಶ್‌ ಸರಕಾರದಿಂದ ಮುಲಕಿ 
ಮತ್ತು ಫೌಜದಾರೀ ಅಧಿಕಾರಗಳನ್ನು ಕೊಡಲಾಯಿತು. 
ಮರಣ ದಂಡನೆಯನ್ನು ವಿಧಿಸುವ ಅಧಿಕಾರವೂ 
ಇವರಿಗಿತ್ತು. ೧೮೬೨ರಲ್ಲಿ ಮಂಬೈಯಿಯ ವಿಧಾನ 
ಪರಿಷತ್ತಿನ (Bombay Legislative Council) 
ಸಭಾಸದರೆಂದು ಇವರನ್ನು ನೇಮಿಸಲಾಯಿತು. 
ಇವರು ತಮ್ಮ ಹಳ್ಳಿಗಳಲ್ಲಿಯ ಹೊಲದಳತೆಯನ್ನು 
ಮಾಡಿಸಿ ಭೂಕಂದಾಯ ಪದ್ಧತಿಯಲ್ಲಿ ಸುಧಾರಣೆ 
ಮಾಡಿದರು. 

೧೮೬೨ರಲ್ಲಿ ಇವರು ಮರಣ ಹೊಂದಲು ಇವರ 
ಮಗ ಅಬ್ದುಲ ಖ್ಳೆ ರಖಾನರು ನವಾಬರಾದರು. ಇವರ 
ನಂತರ ೧೮೬೮ರಲ್ಲಿ ಇವರ ಮಗ ೨ನೆಯ ಅಬ್ದುಲ 
ದಿಲೇರಖಾನರು ನವಾಬರಾದರು. ದಿಲೇರಖಾನರು 
ಬಹಳ ಚಿಕ್ಕ ವರಿದ್ದದ್ದರಿಂದ ಅವರ ಅಜ್ಜ ಮಹಮದ 
ಗೌ ನನ್ನಖಾನರ ಪಾಲಕ (Guardianship) ದ ಕೆಳೆಗೆ 
ಅವರನ್ನು ಎಚ ಆಗ ಧಾರವಾಡದ ಕಲೆಕ್ಟರ 
ಮತ್ತು ಪೊಲಿಟಿಕಲ ಎಜೆಂಟರೇ ನವಾಬರ ಆಸ್ತಿ ಯ 
ವ್ಯವಸ್ಥೆಯನ್ನು ನೋಡುತ್ತಿದ್ದರು. 


೫೫ 


೨ನೆಯ ಅಬ್ದುಲ ದಿಲೇರಖಾನರ ನಿಧನಾನಂತರ 
೧೮೮೫ರಲ್ಲಿ ಅಬ್ದುಲ ತಬ್ರೇಜಖಾನರು ನವಾಬರಾದರು. 
ಇವರ ಮಗ ೨ನೆಯ ಅಬ್ದುಲ ಮಜೀದಖಾನರು ಬಹು 
ಪ್ರಖ್ಯಾತವಾದ ನವಾಬರಾಗಿ ಹೋದರು. ೧೯೧೨ರಲ್ಲಿ 
ಇವರು ಅಧಿಕಾರಗ್ರಹಣ ಮಾಡಿದರು. ಇವರು 
ವಂತರೂ ಕ್ರೀಡಾಪಟುಗಳೂ ಆಗಿದ್ದ ರು. ೧ನೆಯ 
| ಮಹಾಯುದ್ಧ ದಲ್ಲಿ ಬ್ರಿಟಿಶರ ಕಡೆಂ ಇಂದ ಕಾದಿದರು. 
| ತಮ್ಮ ಸಂಸ್ಥಾನವನ್ನು ಸುಧಾರಿಸಲು ಶ್ರಮಪ ರಟ್ಟರು. 
ರೈತರಿಗೆ ವಿವಿಧ ಸೌಕರ್ಯಗಳನ್ನು ಒದಗಿಸಿಕೊಟ್ಟರು. 
ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟರು. ೧ನೆಯ ಮಜೀದ 
ಖಾನರು ಕಟ್ಟಿಸಿದ ಮೋತೀ ತಲಾವ ಎಂಬ ಕೆರೆಯನ್ನು 
ನೂತನೀಕರಿಸಿದರು. ಇವರ ಕಾಲದಲ್ಲಿ ವ್ಯಾಪಾರೋ 
| ದ್ಯೋಗಗಳು ಅಭಿವ ದ್ಧಿ ಗೊಂಡವು. ಸಂಸ್ಥಾನದ 
| gu ಬೆಳೆಯಿತು. ನ್ಯಾಯದಾನದ ಯಂತ್ರ ಣೆಯು 
i ಸುವ್ಯವಸ್ಥಿತವಾಗಿತ್ತು. ಒಟ್ಟಿನ ಮೇಲೆ ಹಳೆಯ 
i ಸವಣೂರನ್ನು ಸುಧಾರಿಸಿ ಹೊಸ ಸವಣೂರನ್ನು 
ನಿರ್ಮಿಸಿದ ಶ್ರೇಯ ಇವರಿಗೆ ಸಲ್ಲುತ್ತದೆ. ಇವರ 
ಫಾ ಯಾ: ೧೯೪೮ರಲ್ಲಿ ಭಾರತದೊಳಗೆ ಸವಣೂರ 
| ಸ್ಥಾ ನವು ವಿಲೀನವಾಯಿತು, 


ಸವಣೂರ ನಗರ : ಸವಣೂರ ನಗರದ ಸ್ಥಾಪನೆ 
ಯನ್ನು ಅಬ್ದುಲ ರಾವೂಘಫಖಾನರು ಮಾಡಿದರು. 


೫೬ 


ಇದರಲ್ಲಿ ಎಂಟು ಪೇಟೆಗಳನ್ನು ನಿರ್ಮಿಸಿದರು. ಅವು 
ಯಾವವೆಂದರೆ ದಲೇಲಪೂರ ಅಥವೂ ಲಷ್ಕರ ಬಂಜಾರ, 
ಗುರುವಾರ ಪೇಟೆ, ಮಂಗಳವಾರ ಪೇಟೆ, , ರಥನಂತವೂರೆ 
ಅಥವಾ ಶುಕ್ರವಾರ ಪೇಟೆ, ಕೆಸಬೆಯೇ 
ಅಥವಾ 8 ಪಲ್ಕದ ಪೇಟೆ, ಶಹಾಬಾಜಾಃ 
ಪೇಟೆ, ಕೋರಿಪೇಟೆ ಮತ್ತು ಬುಧವಾರಪೇಟೆ. ಉನ್ನ 
ವಾದ ಸೌಧಗಳನ್ನು ಕಟ್ಟ ಲಿಕ್ಕೆ ಜನರಿಗೆ ಅನುಮತಿಯನು 


ಕೊಟ್ಟರು. ST ಕಟ್ಟಡಗಳೂ ನಿವ ರ್ಜಣವಾಗ 
ಹತ್ತಿದವು. ನಗರದ ಜನಸಂಖ್ಯೆ ಯಲ್ಲಿ ವ ವೃದ್ಧಿ ಯಾಗ 
ತೊಡಗಿತು. ಸವಣೂರ ನಗರಕ್ಕೆ ಕೋಟೆಯನ್ನು ಕಟ್ಟಿಸ 


pas ಅದಕ್ಕೆ ೯ ಬಾಗಿ ಗಿಲುಗಳು (ದರವಾ 
ವು (ಇದರ ಜೊತೆಗೆ ಇದ್ದ ತ 
ಟು ಉತ್ತರ ದಿಕ್ಕಿ A ದಿಲ್ಲೀ ದರವಾ ಜಾ ಹಾಗೂ 
ಅಗಡಿ ದರವಾಜ 
ಹೆಬ್ಬಾ ಗಿಲು, ಯಸ್ಯ ಹ ಪಶ್ಚಿವ ು ಕಡೆಗೆಯೇ ) 
ಬಂಕಾಪುರ ಜಾಗರ, ಕ್ಷಣಕ್ಕೆ ಹಾಪೇರಿ ದರವಾಜಾ 
ಇಲ್ಲವೆ ಹುರಳಿಕೊಪ್ಪಿ ಬಾಗಿಲು, ಆಗ್ನೇಯಕ್ಕೆ ಹಿರಾಮಣಿ 
ದಿಂಡೀ, ಪೂರ್ವಕ್ಕೆ ತಲಾವ ದರವಾಜಾ ಇಲ್ಲವೆ ಕೆರೆ 
ಬಾಗಿಲು ಹಾಗೂ ಫತೇ ದರವಾಜಾ, ಕೊನೆಯದಾಗಿ 
ಈಶಾನ್ಯಕ್ಕೆ ಲಕ್ಷ್ಮೀಶ್ವರ ದರವಾಜಾ ಇದ್ದವು. (ದಿಲೇರ 
ಜಂಗೀ, ಪುಟ ೧೮೩ ಹಾಗೂ ತಾರೀಖೇ ದಿಲೇರಜಂಗೀ 


ಯಲ್ಲಿಯ ನಕ್ಷೆ). 


A 


( 


ಸವಣೂರ ನವಾಬರ ವಂಶಾವಳಿ 
(ಅವಶೃವಿದ್ದ ಹೆಸರುಗಳನ್ನ ಷ್ಟೇ ಕೊಟ್ಟಿದೆ) 


೧,  ರಗಟೇ ಬಹಲೋಲಖಾನ 
2, ಆಬ್ದುಲ ರಹೀಮ ಖಾನ 
| 


೩. ಆಬ್ದುಲ ಕರೀಮಖಾನ 


೪. ಅಬ್ದುಲ ರಾವೂಥಖಾನ 


| 
| 
೫, ಅಬ್ದುಲ ೬, ಅಬ್ದುಲ ೭. ಅಬ್ದುಲ ಅಬು ಲ 


ಫತ್ತೆ €ಖೌನ ಮಹಮದಖಾನ 'ಫಾರಖಾನ ಸತ್ತಾರಖಾನ 
ಛ್ರ ಅಬ್ದೂಲ ಮಜೀದಖಾನ 
| 
೯, ಅಬ್ದುಲ ಹಕೀಮಖಾನ ಅಬು ಲ ಕರೀಮಖಾನ 
೦ 
| 
೧೧, ಅಬ್ದುಲ ೧೦. ಅಬ್ದುಲ ಅಬ್ದುಲ ಅಬ್ದುಲ 
ಖೈ ರಪಾನ ಹುಸೇನಖಾನ ಅಹಮದ್‌ ಖಾನ ಮಹಮದ್‌ ಖಾನ 
| 
[ 
| 
| 
೧೨, ಅಬ್ದುಲ ಫಯಾಜಖಾನ ೧೩. ಅಬ್ದುಲ ಮುನವರಖಾನ ೧೪. ಅಬ್ದುಲ ದಿಲೇರಖಾನ 
೧೫. ಅಬು ಲ ಖೆರೆಖಾನ 
ಎ ಲ 
೧೬, ಅಬ್ದುಲ ದಿಲೇರಖಾನ: 
ಇತಿಹಾಸ ದರ್ಶನ 


೫೭. 


